ಶರ್ನಾಟಕ ವಿಧಾನ ಪರಿಷತ್ತು 


ಚಕ್ಕ ಗುರುತಿನ ಪ್ರಶ್ನೆ ಸಂಖ್ಯ: IN 12442) 

ಸದಸ್ಯರ ಹೆಸರು: ಕ್ರೀ ಎನ್‌ ಅಪ್ಕಾಜಿಗೌಡ ( ಸ್ಥಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರಿಸಬೇಕಾದ ದಿನಾಂಕ: 07.12.2020 

ಉತ್ತರಿಸುವರು: | ಮಾನ್ಯ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ, ಸಚಿವರು. 

ಪ್ರ. ಪುಶ್ನೆ ಉತ್ತರ 

ಸಂ. 

ಅ. | ಅರಣ್ಯ ಇಲಾಖೆಯ ವಿವಿಧ ವೃಂದಗಳ ಸಾರ ರಚಸಿರುವ ಸಮಿತಿಯ ವರದಿಯನ್ನು ನೌಕರರ ಜೇಷ್ಠತಾ 
ಜೇಷ್ಟತಾ ಪಟ್ಟಿಯನ್ನು ಸರ್ಕಾರ ರಚಿಸಿದ | ಪಟ್ಟಿಯನ್ನು ತಯಾರಿಸುವಾಗ ಪರಿಗಣನೆಗೆ ತೆಗೆದುಕೊಳ್ಳಬೇಕೆಂದು 
ಸಮಿತಿಯ ವರದಿಯಂತೆ ಪೂರ್ಣ | ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರಿಗಳಿಗೆ ಸೂಚಿಸಲಾಗಿತ್ತು. 
ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಿದೆಯೇ ; | ಅದರಂತೆ ಎಲ್ಲಾ ಸಕ್ಷಮ ಪ್ರಾಧಿಕಾರಿಗಳು ವಿಧಿ ವಿಧಾನಗಳಂತೆ 

ಜೀಷ್ಟತಾ ಪಟ್ಟಿಗಳನ್ನು ಅಧಿಸೂಚಿಸಿದ್ದಾರೆ. 

ಆ. [aa ವಲಯ ಅರಣ್ಯಾಧಿಕಾರಿ ವೃಂದದ | ಕರ್ನಾಟಿಕ ಸರ್ಕಾರಿ ನೌಕರರ (ಜೀಷ್ಮತೆ ನಿಯಮಗಳು 1957ರ 


ರಾಜ್ಯ ಮಟ್ಟಿದ ಸಂಯೋಜಿತ ಜೇಷ್ಟತಾ 
ಪಟ್ಟಿಯನ್ನು ಪುಕಟಿಸದಿರಲು 
ಕಾರಣವೇನು; 


| 


ವಿಯಮ 10 ರನ್ವಯ ಸಂಬಂಧಿಸಿದ ವೃಂದಗಳ ಜೇಷ್ಠತಾ 
ಪಟ್ಟಿಯನ್ನು ಸಕ್ಷಮ ನೇಮಕಾತಿ ಪ್ರಾಧಿಕಾರ ತಯಾರಿಸಿ 
ಪ್ರಕಟಿಸಬೇಕು. ಉಪ ವಲಯ ಅರಣ್ಯಾಧಿಕಾರಿ ಮೃಂದದ ಜೀಷ್ಠತಾ 
ಪಟ್ಟಿಯನ್ನು ತಯಾರಿಸಲು ವೃತ್ತ ಮಟ್ಟದ ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿ / ಅರಣ್ಯ ಸಂರಕ್ಷಣಾಧಿಕಾರಿಗಳು ನೇಮಕಾತಿ 
ಪ್ರಾಧಿಕಾರಿಯಾಗಿದ್ದು, ಜೇಷ್ಠತಾ ಪಟ್ಟಿಗಳನ್ನು ಪ್ರಕಟಿಸಲು ಸಕ್ಷಮ 
ಪ್ರಾಧಿಕಾರವಾಗಿರುತ್ತದೆ. ಅದರಂತೆ, ಸಕೆಮ ಪ್ರಾಧಿಕಾರಿಗಳಾದ 
ಆಯಾ ವೃತ್ತಗಳ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು / ಅರಣ್ಯ 
ಸಂರಕ್ಷಣಾಧಿಕಾರಿಗಳು ಜೀಷ್ಮತಾ ಪಟ್ಟಿಗಳನ್ನು 
ಅನುಸೂಚಿಸಿರುವುದರಿಂದ, ರಾಜ್ಯ ಮಟ್ಟದ ಸ೦ಂಯೋಜಿತ 
ಜೀಷ್ಠತಾ ಪಟ್ಟಿಯನ್ನು ಪುಕಟಿಸುವ ಪ್ರಮೇಯ 1ಪುಶ್ನೆ 
ಉದ್ಭವಿಸುವುದಿಲ್ಲ. 


ಇ. TE ಅರಣ್ಯಾಧಿಕಾರಿಗಳ ವೃಂದದ 
ರಾಜ್ಯ ಮಟ್ಟದ ಜೇಷ್ಠತಾ ಪಟ್ಟಿಯನ್ನು 


ಆಯಾ ವೃತ್ತಗಳ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು / ಅರಣ್ಯ 
ಸಂರಕ್ಷಣಾಧಿಕಾರಿಗಳು, ಅಧಿಸೂಚಿಸಿದ ಉಪ ವಲಯ 


ಅಂತಿಮಗೊಳಿಸಿ ಪ್ರಕಟಿಸುವಾಗ | ಅರಣ್ಯಾಧಿಕಾರಿಗಳ ಜೇಷ್ಠತಾ ಪಟ್ಟಿಗಳನ್ನು ಆಧರಿಸಿ ರಾಜ್ಯ 
ಮುಂಬಡ್ತಿ ನೌಕರರ ಅಂತರ | ಮಟ್ಟದ ವಲಯ ಅರಣ್ಯಾಧಿಕಾರಿಗಳ ಜೇಷ್ಠತಾ ಪಟ್ಟಿಗಳನ್ನು 
ಜೀಷ್ಠತೆಯನ್ನು ಪೋಷಕ ವೃಂದವಾದ ನಿಯಮಗಳಂತೆ ಸಿದ್ಧಪಡಿಸಲಾಗಿದೆ. ಅದರಂತೆ ಸಂಬಂಧಿಸಿದ 
ರಾಜ್ಯ ಮಟ್ಟದ ಸಂಯೋಜಿತ ಜೇಷ್ಠತಾ ಅರಣ್ಯಾಧಿಕಾರಿಗಳಿಗೆ ಸೇವಾ ಸೌಲಭ್ಯಗಳನ್ನು ವೀಡಲಾಗಿದೆ. 
ಪಟ್ಟಿಯನ್ನು ಪರಿಗಣಿಸದೇ 
ತಯಾರಿಸಿರುವುದು ನಿಜವೇ; ಇದರಿಂದಾಗಿ 
ಅರಣ್ಯಾಧಿಕಾರಿಗಳು ಸೇವಾ 
ಸೌಲಭ್ಯಗಳಿಂದ 'ವಂಚಿತರಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆದೇ ; 

ಈ ಹಾಗಿದ್ದಲ್ಲಿ ಸದರಿ ಲೋಪಗಳನ್ನು| ಸಕ್ಷಮ ಪ್ರಾಧಿಕಾರವು ಕರಡು ಜೀಷ್ನತಾ ಪಟ್ಟಿಯನ್ನು 


ಸರಿಪಡಿಸುವ ಕುರಿತು ಪರಿಶಿಷ್ಠ ಜಾತಿ 
ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣ 
ಸಮಿತಿಯು ಪತ್ರವನ್ನು ಬರೆದಿದ್ದರೂ ಸಹ 
ಯಾವುದೇ ಕ್ರಮವನ್ನು ಅನುಸರಿಸದಿರುವ 


ಅಧಿಕಾರಿ 1 ಸೌಕರರುಗಳ ಮೇಲೆ 
ಕೈಗೊಂಡಿರುವ ಪ್ರಮಗಳೇನು? 
(ವಿಪರಗಳನ್ನು ಒದಗಿಸುವುದು) 


ಹೊರಡಿಸಿದಾಗ ಭಾದಿತ ಸರ್ಕಾರಿ ನೌಕರರು ತಮ್ಮ 
ಆಕ್ನೇಪಣೆಗಳನ್ನು ದಾಖಲೆ ಸಮೇತ ಸಂಬಂಧಿಸಿದ ಪ್ರಾಧಿಕಾರಿಗೆ 
ನೀಡಲು ಅವಕಾಶವಿದೆ. ಸಕ್ಷಮ ಪ್ರಾಧಿಕಾರವು ಅಂತಹ 
ಆಕ್ಷೇಪಣೆಗಳನ್ನು ಪರಿಗಣಿಸಿ ಅಂತಿಮ ಅಧಿಸೂಚನೆಯನ್ನು 
ಪ್ರಕಟಿಸುತ್ತದೆ. ಒಂದು ವೇಳೆ ಯಾರಾದರೂ ಭಾದಿತ ನೌಕರರು 
ತಮ್ಮ ಆಕ್ಷೇಪಣೆಗಳನ್ನು ಸಕ್ಷಮ ಪ್ರಾಧಿಕಾರವು ಸೂಕ್ತವಾಗಿ 
ಪರಿಗಣಿಸಿಲ್ಲ ಎಂದು ಭಾವಿಸಿದ್ದಲ್ಲಿ, ಆ ಕುರಿತು ಮೇಲ್ಮನವಿಯನ್ನು 


ಕ್ಷೇತ್ರ ವ್ಯಾಪಿಯ ನ್ಯಾಯಾಲಯದಲ್ಲಿ ಸಲ್ಲಿಸಬಹುದಾಗಿದೆ. 
(ಆನರಿದ್‌ ಸಿರಗ್‌) 
ಅರಣ್ಯ, ಜೀವಿಪರಿಸ್ಥಿತಿ ಮತ್ತು ಪರಿಸರ ಇಲಾಖೆ. 


